ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವವರು 


ಉತ್ತರಿಸುವ ದಿನಾಂಕ 
ವಿಷಯ: 


: 214 (161) 
: ಶ್ರೀ ಅರವಿಂದ ಕುಮಾರ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
: ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು - 
: 02.02.2021 


: ಬೀದರ್‌ ಜಿಲ್ಲೆಯ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ 
ಜಿಲ್ಲೆಯಲ್ಲಿ ಬಂಡವಾಳ ಹೂಡಿಕೆ ಬಗ್ಗೆ 


ಕ್ರಸಂ. ಪ್ರಶ್ನೆ | ಉತ್ತರ 

ಅ | ಜಿಲ್ಲೆಯಲ್ಲಿ 10 ವರ್ಷದಲ್ಲಿ] ಬೀದರ್‌ ಜಿಲ್ಲೆಯಲ್ಲಿ 2009-10ನೇ ಸಾಲಿನಿಂದ 2020-21 ಡಿಸೆಂಬರ್‌ 
ರಾಜ್ಯ ಉನ್ನತ ಮಟ್ಟದ [ವರೆಗೆ ರಾಜ್ಯ ಉನ್ನತ ಮಟ್ಟದ ಸಮಿತಿಯು 7 ಯೋಜನೆಗಳಿಗೆ | 
ಸಮಿತಿಯು 7 | ಮಂಜೂರಾತಿ ನೀಡಿದ್ದು, ಅವುಗಳಲ್ಲಿ. 3 ಯೋಜನೆಗಳು 
ಯೋಜನೆಗಳಿಗೆ ಮಂಜೂರಾತಿ | ಕಾರ್ಯರಂಭವಾಗಿದ್ದು, 01 ಯೋಜನೆಯು ಕಾರ್ಯ ಪ್ರಗತಿಯಲ್ಲಿದ್ದು 
ನೀಡಿದ್ದು, ಅವುಗಳಲ್ಲಿ 3 ಉಳಿದ 3 ಯೋಜನೆಗಳು ಅನುಷ್ಠಾನದಿಂದ ಹಿಂದೆ  ಸರಿದಿರುವುದು. 
ಯೋಜನೆಗಳು | ಸರ್ಕಾರದ ಗಮನಕ್ಕೆ ಬಂದಿದೆ. 
ಕಾರ್ಯಾರಂಭವಾಗಿದ್ದು 01 
ಯೋಜನೆಯು ಕಾರ್ಯ| - 
ಪ್ರಗತಿಯಲ್ಲಿದು ಉಳಿದ 3 ಆರ್ಥಿಕ ಹಿಂಜರಿತ, ಸೂಕ್ತ ಭೂಮಿ ಲಭ್ಯವಿಲ್ಲದಿರುವುದು ಹಾಗೂ 
ಯೋಜನೆಗಳು ಬೇಡಿಕೆ ಕಡಿಮೆಯಾಗಿರುವ ಕಾರಣಗಳಿಂದ 3 ಯೋಜನೆಗಳು 
ಅನುಷಾನದಿಂದ . 1 ಅನುಷ್ಠಾನದಿಂದ ಹಿಂದೆ ಸರಿದಿದ್ದು, ಆರ್ಥಿಕ ಚೇತರಿಕೆ ಮತ್ತು ಬೇಡಿಕೆ 
ಹೊರಬಂದಿರುವುದು re ನಂತರ ಯೋಜನೆಗಳನ್ನು ಪ್ರಾರಂಭಿಸುವುದಾಗಿ ' ಘಟಕದ 
ಬಂದಿದೆಯೇ; ಬಂದಿದ್ದಲ್ಲಿ, 
ಸರ್ಕಾರ. ತೆಗೆದುಕೊಂಡ 
ಕ್ರಮಗಳೇನು; ; 

ಆ | ಜಿಲ್ಲೆಯಲ್ಲಿ ಬಂಡವಾಳ | “ಕಾಂಪೀಟ್‌ ವಿತ ಚೈನಾ” ಯೋಜನೆಯಡಿ ಬೀದರ್‌ ಜಿಲ್ಲೆಯಲ್ಲಿ “ಕೃಷಿ 


ಆಕರ್ಷಿಸಲು ಕಾಂಪಿಟ್‌ ವಿತ್‌ | 
ಚೈನಾ ' ಯೋಜನೆಯಡಿಯಲ್ಲಿ ' 


ಕೃಷಿ 
ಉಪಕರಣಗಳ 


ಬೀದರ್‌ ಜಿಲ್ಲೆಯನ್ನು 
ಉತ್ಪನ್ನ 


; ವಲಯದ 
ಉತ್ಪಾದನಾ ವಲಯವನ್ನಾಗಿ | | | ಪರಿಣಿತರನೊ ಳಗೊಂಡ “ವಿಶನ್‌ ಗ್ರೂಪ್‌ 


ಉಪಕರಣಗಳ ಉತ್ಪಾದನಾ 
ಅನುಮೋದನೆಯಾಗಿದ್ದು 
ರೂಪುರೇಷೆಗಳನ್ನು 


ಕ್ಷಸ್ಪರ್‌”. - ಅಭಿವೃದ್ಧಿಪಡಿಸಲು 
ಈ ಸಂಬಂಧ ಅನುಷ್ಠಾನ 
ಸಿದ್ಧಪಡಿಸಲು ಕೃಷಿ. - ಉಪಕರಣ  ಉತ್ಸಾದನಾ 
ಪ್ರಮುಖ ಕೈಗಾರಿಕೋದ್ಯಮಿಗಳು ಹಾಗೂ ವಿಷಯ 
: ಸ್ಥಾಹಿಸಲಾಗಿದೆ. ಸದರಿ 


ತೆಗೆದುಕೊಂಡ ಕ್ರಮಗಳೇನು? 


ಘೋಷಿಸಿದ್ದರೂ ವಿಶನ್‌ ಗ್ರೂಪ್‌ ಸಡಸ್ಕೆರು `ಜೀಡರ್‌ ಜಿಲ್ಲೆಯ ವಿವಿಧ `ಪಡಾಕಗಳ 
ಇಲ್ಲಿಯವರೆಗೆ ಯಾವುದೇ | ಪ್ರವಾಸವನ್ನು ಕೈಗೊಂಡಿದ್ದು ಮೊದಲ ಹಂತದಲ್ಲಿ ' ಬೀದರ್‌ನ 
ಪ್ರಗತಿ ಕಂಡು | ಕೋಳಾರ್‌ " ಕೈಗಾರಿಕಾ ಪ್ರದೇಶದಲ್ಲಿ ಸದರಿ ಕ್ಷಸ್ಪರ್‌ನ್ನು ಸ್ಥಾಪಿಸಲು 
ಬಂದಿಲ್ಲದಿರುವುದರಿಂದ ಈ ಶಿಫಾರಸ್ಸು ಮಾಡಿರುತ್ತಾರೆ. ಅದರಂತೆ, ಬೀದರ್‌ನ ಕೋಳಛಾರ್‌ 
ಯೋಜನೆಯು ಯಾವ |ಕೆ.ಐ.ಎ.ಡಿ.ಬಿ ಕೈಗಾರಿಕಾ ಪ್ರದೇಶದ ಎರಡನೇ ಹಂತದಲ್ಲಿ ಲಭ್ಯವಿರುವ 
ಹಂತದಲ್ಲಿದೆ;: (ವಿವರ | ಭೂಮಿಯನ್ನು ಕೃಷಿ ಉಪಕರಣ ಉತ್ಪಾದನಾ ಕ್ಷಸ್ಪರ್‌ ಸ್ಥಾಪಿಸಲು 
ನೀಡುವುದು) ಕಾಯ್ದಿರಿಸಲಾಗಿದೆ. ಸದರಿ ಕ್ಷಸ್ತರ್‌ನಲ್ಲಿ ಬಂಡವಾಳ' ಹೂಡಲು 
, ಈಗಾಗಲೇ 7 ಕೈಗಾರಿಕೆಗಳು 'ಮುಂದೆ' ಬಂದಿದ್ದು ಇನ್ನೂ ಹೆಚ್ಚಿನ 
ಕೈ ಗಾರಿಸಿಗಳೊರದೆ ಬಂಡವಾಳ ಹೂಡಿಕೆ ಬಗ್ಗೆ ಚರ್ಚೆ 
ನಡೆಸಲಾಗುತ್ತಿದೆ. ಸದರಿ ಕ್ಷಸ್ಪರ್‌ನಲ್ಲಿ ಬಂಡವಾಳ ಹೂಡುವ “ಕೃಷಿ 
ಉಪಕರಣ” ಉತ್ಪಾದನಾ ಘಟಕಗಳಿಗೆ ವಿಶನ್‌ ಗ್ರೂಪ್‌ ರವರ 
ಶಿಫಾರಸ್ಸಿನ ಆಧಾರದ ಮೇಲೆ “ಏವಿಶೇಷ' ಪ್ರೋತ್ಲಾಹನ ಪ್ಯಾಕೇಜ್‌” 
ಸಿದ್ಧಪಡಿಸಲಾಗಿದ್ದು ಸರ್ಕಾರದ ಪರಿಶೀಲನೆಯಲ್ಲಿರುತ್ತದೆ. 
ಜಿಲ್ಲೆಗೆ ರಾಜ್ಯ ಏಕಗವಾಕ್ಷಿ | ಬೀದರ್‌ ಜಿಲ್ಲೆಯಲ್ಲಿ 2009-10ನೇ ಸಾಲಿನಿಂದ 2020-21 ಡಿಸೆಂಬರ್‌ 
ಸಮಿತಿಯು ಕಳೆದ 10 | ವರೆಗೆ ರಾಜ್ಯ ಮಟ್ಟದ ಏಕ ಗವಾಕ್ಷಿ ಸಮಿತಿಯಿಂದ 60 ಯೋಜನೆಗಳಿಗೆ 
ವರ್ಷಗಳಲ್ಲಿ 56 | ಮಂಜೂರಾತಿ ನೀಡಿದ್ದು, ಇವುಗಳಲ್ಲಿ ರೂ.1165 ಕೋಟಿ ಬಂಡವಾಳ 
ಯೋಜನೆಗಳಿಗೆ ಮಂಜೂರಾತಿ | ಹೂಡಿಕೆಯಾಗಲಿದ್ದು 5139 ಜನರಿಗೆ ಉದ್ಯೋಗ ಸೃಷ್ಟಿಯಾಗಲಿದೆ. 
ನೀಡಿದ್ದು, ಅವುಗಳಲ್ಲಿ 23 
ಘಟಕಗಳು ಕಾರ್ಯಾರಂಭ ಅವುಗಳಲ್ಲಿ 25 ಯೋಜನೆಗಳು ಕಾರ್ಯರಂಭ ಮಾಡಿದ್ದು, ಇವುಗಳಲ್ಲಿ 
ಮಾಡಿದು. ಇವುಗಳಲ್ಲಿ ರೂ.376 ಕೋಟಿ ಬಂಡವಾಳ ಹೂಡಿಕೆಯಾಗಿದ್ದು, 1632 ಜನರಿಗೆ 
260.7 ಬಂಡವಾಳ | ಉದ್ಯೋಗ ಒದಗಿರುತ್ತದೆ. 
ಪೂತನಿ 18 |2) ಯೋಜನೆಗಳು ಅನುಷ್ಠಾನದ ವಿವಿಧ ಹಂತಗಳಲ್ಲಿದ್ದು, ಅವುಗಳಲ್ಲಿ 
ಯೋಜನೆಗಳು ಅನುಷ್ಠಾನದ |ರ್ಫೂ206 ಕೋಟಿ ಬಂಡವಾಳ ಹೂಡಿಕೆಯಾಗಲಿದ್ದು. 2003 ಜನರಿಗ 
ಹಂತದಲ್ಲಿದ್ದು ಉಳಿದ 16 ಉದ್ಯೋಗ ಡಗಳಿದೆ: 
ಯೋಜನೆಗಳು 
ಅನುಷ್ಠಾನದಿಂದ ಹಿಂದೆ | 14 ಯೋಜನೆಗಳು, ಆರ್ಥಿಕ ಚೇತರಿಕೆ ಮತ್ತು ಬೇಡಿಕೆ ವೃದ್ಧಿಸಿದ 
ಸರಿದಿರುವುದು ಸರ್ಕಾರದ | ನಂತರ ಪ್ರಾರಂಭಿಸುವುದಾಗಿ ಘಟಕದ ಪ್ರತಿನಿಧಿಗಳು ತಿಳಿಸಿರುತ್ತಾರೆ. 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರ 


39 ಎಸ್‌ಪಿಐ 2021. 


0/ 
(ಜಗದೀಶ್‌ ಶೆಟ್ನರ್‌) 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ' 
ಸಾರ್ವಜನಿಕ. ಉದ್ದಿಮೆಗಳ ಸಚಿವರು 


